ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1153 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 


ನನಸಿಹನರು (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 07-03-2022 

ಮ ಮಾನ್ಯ ಇಂಧನ ಹಾಗೂ ಕನ್ನಡ 
ಉತ್ತರಿಸುಪಸಚಿಫರು ಹ ಸಚಿವರು 

ಪ್ರಶ್ನೆ | ಉತ್ತರ 

ಅ) | ವಿಜಯಪುರ `` ಜಿಲ್ಲೆಯಲ್ಲಿ | "ವಿಜಯಪುರ ಜಿಲ್ಲೆಯಲ್ಲಿ ನಿರಂತರ ಜ್ಯೋತಿ | 
"| ಬಿರಂತರ ಜ್ಯೋತಿ | ಯೋಜನೆಯು ಪೂರ್ಣಗೊಂಡಿರುತ್ತದೆ. 

ಯೋಜನೆಯು . ಯಾವ 
ಹಂತದಲ್ಲಿದೆ; 

ಆ) | ಸದರಿ ಯೋಜನೆಯಿಂದ ''ಸದರಿ ಯೋಜನೆಯಡಿಯಲ್ಲಿ ವಿಜಯಪುರ 
ಪ್ರತಿ ಗ್ರಾಮಕ್ಕೆ ವಿದ್ಯುತ್‌ ವಿಭಾಗದಲ್ಲಿ 33  ಫೀಡರುಗಳು, ಇಂಡಿ 
ಸಂಪರ್ಕವನ್ನು ಕಲ್ಪಿಸಲು | ವಿಭಾಗದಲ್ಲಿ 51 ಖೀಡರುಗಳು ಹಾಗೂ 
ನಿಗದಿಪಡಿಸಿರುವ ಕಾಲ ಮಿತಿ | ಬಸವನಬಾಗೇವಾಡಿ ವಿಭಾಗದಲ್ಲಿ 41 
ಎಷ್ಟು; ಯಾಬಾಗ | ಫೀಡರುಗಳು - ಒಟ್ಟು ಖವಿಜಯಪುರ ಜಿಲ್ಲೆಯಲ್ಲಿ 
ಪೂರ್ಣಗೊಳಿಸಲಾಗುವುದು? | 125 ನಿರಂತರ ಜ್ಯೋತಿ ಖೀಡರುಗಳು 
(ಸಂಪೂರ್ಣ ಮಾಹಿತಿ | ಕಾರ್ಯಗತವಾಗಿದ್ದು, ಜಿಲ್ಲೆಯ ಎಲ್ಲಾ 
ನೀಡುವುದು) ಗ್ರಾಮಗಳಿಗೆ ನಿರಂತರ ಜ್ಯೋತಿ ಯೋಜನೆಯಡಿ 

ವಿದ್ಯತ್‌ ಸಂಪರ್ಕ ಒದಗಿಸಲಾಗಿದೆ ಹಾಗೂ 
ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮಕ್ಕೆ 
ನಿರಂತರ ಜ್ಯೋತಿ ಯೋಜನೆಯಡಿ ವಿದ್ಯುತ್‌ 
ಸಂಪರ್ಕ ಕಲ್ಪಿಸುವುದು ಬಾಕಿ ಇರುವುದಿಲ್ಲ. 


ಸಂಖ್ಯೆ: ಎನರ್ಜಿ 53 ಇಬಿಎಸ್‌ 2022 


3 
(ವಿ ಸುನಿಲ್‌ ಕುಮಾರ್‌) 
ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


